ಎಸ್‌. ಸೋಮ ನಾಥರಾವ್‌* 


ಶಾಸನೋಕ್ತ ಸೋಡಕ ನುಹಾದಾನಗಳು 


ಶಾಸನಗಳ ಅಭ್ಯಾಸ ಮಾಡುವವರಿಗೆ ಸ್ಪಷ್ಟವಾಗಿ 
ಗೋಚರವಾಗುವ ವಿಚಾರವೆಂದರೆ, ಶಾಸನ (Inscrip- 
tion) ಹಾಗೂ ದಾನೆಗಳ ನಂಟು. ಅನೇಕ ವೇಳೆ 
ಶಾಸನವೆಂದರೆ ದಾನ, ದಾನವೆಂದರೆ ಶಾಸನ ಎನ್ನುವಷ್ಟರ 
ಮಟ್ಟಿಗೆ ಅಭಿಪ್ರಾಯ ಮೂಡುತ್ತದೆ. ಶಾಸನಗಳಲ್ಲಿ 
ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಯಾವುದೇ ವಿಷಯ 
ವಿದ್ದರೂ ಸಹ ದಾನ ಅಥವಾ ಕೊಡುಗೆಯ ವಿಚಾರವಿದ್ದೇ 
ಇರುತ್ತದೆ. ಶಾಸನಗಳಲ್ಲಿ ಅನೇಕ ಬಗೆಯ ದಾನಗಳ 
ಉಲ್ಲೇಖ ಸಿಗುತ್ತದೆ. ಅಂತಹ ದಾನಗಳಲ್ಲಿ ನಮಗೆ 
ಆಗ್ಗಿಂದಾಗ್ಗೆ ಷೋಡಶ ಮಹಾದಾನಗಳ ಉಲ್ಲೇಖ 
ಬರುತ್ತದೆ. 


ಶಾಸನಗಳ ಹಿನ್ನೆಲೆಯಲ್ಲಿ ಷೋಡಶ ವಂಹಾ 
ದಾನಗಳ ಐತಿಹಾಸಿಕ, ಧಾರ್ಮಿಕ ಹಾಗೂ ಸಾಮಾಜಿಕ 
ಪ್ರಭಾವವನ್ನು ವಿವೇಚಿಸಲು ಪ್ರಯತ್ನಿಸಿದ್ದೇನೆ. ಈ 
ದಿಸೆಯಲ್ಲಿ ಡಾ॥ ಎಂ. ಚಿದಾನಂದಮೂರ್ತಿಯವರು 
ತಮ್ಮ ಸಂಶೋಧನ ತರಂಗ ಸಂಪುಟ-೨ರಲ್ಲಿ ವಿವೇಚಿಸಿ 
ದ್ದಾರೆ. 

ಶಾಸನೋಕ್ತ ಷೋಡಶ ಮಹಾದಾನಗಳ ಅಭ್ಯಾಸ 


ಮಾಡುವ ಮೊದಲು ಇದರ ಧಾರ್ಮಿಕ ಹಿನ್ನೆಲೆಯನ್ನು 
ಪರಿಶೀಲಿಸೋಣ, 


ವೇದಗಳ ಕಾಲದಲ್ಲಿ ಯಾಗ ಯಜ್ಞಗಳಿಗೆ ಹೆಚ್ಚು 
ಪ್ರಾಶಸ್ತ್ಯವಿತ್ತು. ಬೌದ್ಧ ಹಾಗೂ ಜೈನ ಧರ್ಮಗಳ 


ಪ್ರಭಾವ ಸಮಾಜದ ಮೇಲೆ ಹೆಚ್ಚಾದಂತೆ ಯಾಗ 
ಯಜ್ಞಗಳು ತಮ್ಮ ಹಿರಿಮೆಯನ್ನು ಕಳೆದುಕೊಂಡವು. 


ಮನುಸ್ಮೃತಿಯಲ್ಲಿ ದಾನಗಳ ವಿಚಾರ ಹೀಗೆ 
ಹೇಳಿದೆ : 


ತಪಃ ಪರಂ-ಕೃತಯುಗೆ ತ್ರೇತಾಯಾಂ ಜ್ಞಾನ ಮುಚತೆ । 
ದ್ವಾಪರೇ ಯುಜ್ಞಮೇವಾಹು ದಾನ ಮೇಕೆಂ 


ಕಲೌಯುಗೇ ॥ 


ವಾಾನಸಿಕವಾಗಿ ಮಾನವನು. ತಾನು ಮಾಡುವೆ 
ಎಲ್ಲಾ ಕಾರ್ಯಗಳಲ್ಲೂ ಲೌಕಿಕ ಯಶಸ್ಸನ್ನೇ ಗುರಿ 
ಯಾಗಿಟ್ಟುಕೊಂಡಿರುತ್ತಾನೆ. ಹಾಗೆ ಯಶಸ್ಸಿಗಾಗಿ 
ತಪಸ್ಸನ್ನಾಗಲಿ, ಜ್ಞಾನಾರ್ಜನೆಯಾಗಲಿ ಮಾಡಲು ತಾಳ್ಮೆ 
ಯಿಲ್ಲದ ಸಮಾಜದಲ್ಲಿ ದಾನಗಳು ತಾನೇ ತಾನಾಗಿ 
ಪ್ರಾಮುಖ್ಯತೆ ಪಡೆಯಿತು. 


ಮೊದಲಿಗೆ ನಮಗೆ ಷೋಡಶ ಮಹಾದಾನೆಗಳ 
ಉಲ್ಲೇಖ ಪುರಾಣಗಳಲ್ಲಿ ದೊರೆಯುತ್ತವೆ. ವಾಯು 
ಪುರಾಣ, ಮತ್ಸ್ಯಪುರಾಣ, ಅಗ್ನಿಪುರಾಣ, ಲಿಂಗ 
ಪುರಾಣ, ಲಿಂಗ ಮಹಾಪುರಾಣಗಳಲ್ಲಿ ಷೋಡಶ ಮಹಾ 
ದಾನಗಳು ಹಾಗೂ ಅವುಗಳ ಚಮತ್ಕಾರಿಕ ಶ್ರೇಯಸ್ಸು, 
ಘಲಗಳ ವಿಚಾರವಾಗಿ ಅಧ್ಯಾಯಗಳಿವೆ. ಹೀಗೆ ಪುರಾಣ 
ಕಾಲದಿಂದೀಚೆಗೆ ದಾನಗಳನ್ನು ಮಾಡುವುದರಿಂದ ಎಲ್ಲಾ 


ಷಿ 


ಬಗೆಯ ಪಾಪ ಪರಿಹಾರವಾಗುತ್ತದೆ, ಸುಖ-ಶಾಂತಿ 


* ೪೭, ವೇಣುಗೋಪಾಲ ಲೇಔಟ್‌, ಗಂಗೇನಹಳ್ಳಿ, ಬೆಂಗಳೂರು-೫೬೦ ೦೩೨ 


೧೦೮ 


ಲಭಿಸುತ್ತದೆ ಹಾಗೂ ಶ್ರೇಯೋಭಿವೃದ್ಧಿಯರಾಗುತ್ತದೆ 
ಎಂಬ ನಂಬುಗೆ ಬಲವಾಯಿತು. 


ರಾಜನು ತನ್ನ ಮತ್ತು ತನ್ನ ರಾಜ್ಯದ ಶ್ರೇಯಸ್ಸಿ 
ಗಾಗಿ ಷೋಡಶ ಮಹಃದಾನಗಳನ್ನು ಮಾಡಬೇಕು ಎಂದು 
ಮತ್ಸ್ಯ ಪುರಾಣದಲ್ಲಿ ಹೇಳಿದೆ. ಈ ಹಿನ್ನೆ 


ಧಾರ್ಮಿಕ ನಂಬುಗೆ ಬಲವಾಗಿ ಬೆಳೆದಿರಬೇಕು. 


12 


ಮತ್ಸ್ಯ ಪ್ರರುಣದಲ್ಲಿ ಹೇಳಿರುವ ಷೋಡಶ ಮ 
ದಾನಗಳು ಅಕ್ಷರಶಃ ಶಾಸನಗಳಲ್ಲಿ ಉಲ್ಲೇಖವಾಗಿವೆ. 
ಮತ್ಸ್ಯ ಪುರಾಣದಲ್ಲಿ ಹೇಳಿರುವಂತೆ ಷೋಡಶ ಮಹಾ 
ದಾನಗಳು ಇವು : ೧. ತುಲಾಪುರುಷ ದಾನ ೨. ಹಿರಣ್ಯ 
ಗರ್ಭದಾನ ೩. ಬ್ರಹ್ಮಾಂಡ ದಾನ ೪. ಕಲ್ಪವೃಕ್ಷ 
ದಾನ ೫. ಗೋ ಸಹಸ್ರ ದುನ ೬. ಹಿರಣ್ಯು ಕಾಮಧೇನು 
ದಾನ ೭. ಹಿರಣ್ಯಾಶ್ವದಾನ ೮. ಹಿರಣ್ಯಾಶ್ವರಥ 
ದಾನ ೯. ಹೇಮಹಸ್ತಿರಥದಾನ ೧೦. ಪಂಚಲಾಗಲ 
ದಾನ ೧೧. ಭೂದಾನ ೧೨. ವಿಶ್ವಚಕ್ರದಾನ 
೧೩. ಕಲ್ಪಲತಾದಾನ ೧೪. ಸಪ್ತಸಾಗರದಾನ ೧೫. 
ರತ್ನಧೇನು ದಾನ ೧೬. ಪಂಚಭೂತ ಘಟ ದಾನ 


ಷೋಡಶ ಮಹಾಡಾಸೆಗಳೆ ಸಂಕ್ಷಿಪ್ತ ವಿವರಣೆ 

೧. ತಂಲಾಪುರುಷದಾನ : ದಾನ ಮಾಡುವ 
ವ್ಯಕ್ತಿಯ ತೂಕದ ಸಮನಾದ ತೂಕದ ಚೆನ್ನವನ್ನು ವೆ 
ಶಾಸ್ತ್ರ ಪಾರಂಗತನಾದ ಬ್ರಾಹ್ಮಣನಿಗೆ ದಾನ 
ವುದು. ಈ ದಾನವು ಸಂಸಾರದಿಂದ ಪಾರು ಮಾಡು 
ಶ್ರ 


೨. ಹಿರಣ್ಯಗರ್ಭ ದಾನ : ಎಪ್ಪತ್ತೆರಡು 
ಅಂಗ:ಲ ಎತ್ತರವಿರುವ, ತಾವರೆಯ ಮೊಗ್ಗಿನ ಆಕಾರದ 
ಶುಭಕರವಾದ ಸುವರ್ಣ ಕುಂಭವನ್ನು ಮಾಡಿ ಪುರಾಣದಲ್ಲಿ 
ಸವಿವರವಾಗಿ ಹೇಳಿರುವಂತೆ ಶಾಸ್ತ್ರವಿಧಿಯಂತೆ ಅದ 
ರೊಳಗೆ ಹೊಕ್ಕು ಕುಳಿತುಕೊಳ್ಳಬೇಕು. ಬ್ರಾಹ್ಮಣೋ 
ತ್ತಮರು ಗರ್ಭಾದಾನೆ, ಪುಂಸದಾನ, ಸೀಮಂತೋನ್ನ 
ಯನ ಮುಂತಾದ ಸಂಸ್ಕಾರವನ್ನು ಗರ್ಭಕ್ಕೆ ನಡೆಸುವರು. 
ನಂತರ ಆಚಾರ್ಯನು ಯಜಮಾನನನ್ನು ಎಬ್ಬಿಸುವನು. 
ಜಾತಕರ್ಮ ಮುಂತಾದ ಷೋಡಶ ಸಂಸ್ಕಾರವನ್ನು 
ಮಾಡುವರು. ಪ್ರಾಜ್ಞನಾದ ಯಜಮಾನನು ಬಳಿಕ 
ಸುವರ್ಣಮಯವಾದ ಗರ್ಭವನ್ನು ಖುತ್ವಿಕರಿಗೆ ದಾನ 


ಇತಿಹಾಸ ದರ್ಶನ 


ಮಾಡಬೇಕು. ಈ ದಾನದಿಂದ ದಿವ್ಯ ದೇಹವು ಲಭಿಸು 
ವುದು ಕಲಿದೋಷವು ಬಳಿ ಸೇರದೇ. 


೩. ಬ್ರಹ್ಮಾಂಡದಾನೆ : ತನ್ನ ಯೋಗ್ಯತೆಗೆ 
ತಕ್ಕಂತೆ ಇಪ್ಪತ್ತರಿಂದ ಸಾವಿರ ಫಲಗಳ ತೂಕದವರೆಗೆ 
ಎರಡು ಕಲಶಗಳು ಒಂದರೊಡನೊಂದು ಸೇರಿ ಆದಂತೆ 
ನಿರ್ಮಿಸಬೇಕು. ಇದನ್ನು ಶಾಸ್ತ್ರ ವಿಧಿಯಂತೆ ಪೂಜಿಸಿ 
ಶುಭ ದಿನದಂದು ದಾನ ಮಾಡಬೇಕು. ದಾನಿಯು ದಿವ್ಯ 
ದೇಹವನ್ನು ಹೊಂದಿ, ಪಾಪಗಳೆಲ್ಲಾ ಪರಿಹಾರವಾಗು 
ಪುದು. 


೪. ಕಲ್ಪವ್ಸ ಸ್ಲದಾನ : ಚಿನ್ನದಲ್ಲಿ ಶಾಸ್ತ್ರವಿಧಿ 
ಯಂತೆ ಕೆಲ್ಪವೃಕ್ಷವನ್ನು ನಿರ್ಮಿಸಿ ಶಾಸ್ತ್ರೋಕ್ತವಾಗಿ ದಾನ 


ಮಾಡಬೇಕು. ಸಕಲ ವಿಧವಾದ ಪಾಪಗಳಿಂದ ಬಿಡುಗಡೆ 
ಯಕಾಗುವನು. ಅಶ್ವಮೇಧ ಯಾಗ ಫಲ ದೊರಕು 
ವುದು. 


೫. ಗೋಸಹಸ್ರದಾನ : (ಮಹಾ ದಾನ 
ಗಳಲ್ಲೆಲ್ಲಾ ಅತಿ ಶ್ರೇಷ್ಠವಾದ ದಾನವೆಂದು ಪರಿಗಣಿಸಲ್ಪ 
ಟ್ವಿರುವ ದಾನ) ಸುಲಕ್ಷಣವಾದೆ ಸುವರ್ಣ ವೃಷಭವನ್ನು 
ಪ್ರರಾಣದಲ್ಲಿ ಹೇಳಿರುವಂತೆ ಸಾವಿರ ಗೋವು 
್ಲ ಆರಿಸಿ ಚಿನ್ನದಿಂದ ಅಲಂಕರಿಸಿ, ಪೂಜಿಸಿ 
ನಂತರ ಹಾಲ್ಲರೆವ ಪಾತ್ರೆಯೊಂದಿಗೆ ಒಬ್ಬೊಬ್ಬನಿಗೂ 
ನೂರು, ಐವತ್ತು, ಇಪ್ಪತ್ತು, ಹತ್ತು ಅಥವಾ ಐದನ್ನಾ 
ದರೂ ದಾನವಾಗಿ ವೇದಶಾಸ್ತ್ರ ಪಾರಂಗತರಾದ ಸತ್ಪಾತ್ರ 
ಬ್ರಾಹ್ಮಣರಿಗೆ ದಾನ ಮಾಡಬೇಕು. 

ನರವಾಗುವುದು. 
ಬೆಳೆಯುವುದು. 


ಸರ್ವಪಾಪ ಪರಿ 


ಐಶ್ವರ್ಯವು ಯಥೇಚ್ಚವಾಗಿ 


೬. ಹಿರಣ್ಯ ಕಾಮಥೇನು ದಾನೆ: ಅಪ್ಪಟ 
ಚಿನ್ನದಿಂದ ಹಸುವನ್ನು ಕರುವನ್ನು ನಿರ್ಮಿಸಿ ಪೂಜಿಸಿ 
ಶಾಸ್ತ್ರವಿಧಿಯಂತೆ ದಾನ ಮಾಡಬೇಕು. ದಾನಿಯು 
ಪರಮೇಶ್ವರನ ಸಾನಿಧ್ಯವನೈದುವನು. 


೭. ಹಿರಣ್ಯಾಶ್ವದಾನ : ಚಿನ್ನದ ಕುದುರೆ 
ಯನ್ನು (ಮೂರು ಫಲ ತೂಕದಿಂದ ಸಾವಿರ ಫಲ ತೂಕದ 
ವರೆಗೆ ತೂಕವಿಟ್ಟು) ನಿರ್ಮಿಸಿ, ಶಾಸ್ತ್ರೋಕ್ತವಾಗಿ ದಾನ 


೧೦೯ 


ಪಾಪ ಪರಿಹಾರವಾಗುವುದು, ಅಶ 


ವ 
ಪ 
ಮನಾ ನಾಗ ಫಲ ಮೊರೆಯೂವುದಂ. 


೮. ಹಿರಣ್ಯಶ್ಚರಥದಾನ : ಚಿನ್ನದ ತೇರು 
ಅದಕ್ಕೆ ನಾಲ್ಕು ಅಥವಾ ಏಳು ಕುದುರೆಗಳೂ, ನಾಲ್ಕು 
ಗಾಲಿಗಳೂ ನೊಗವೂ ಇರಬೇಕು. ಶಾಸ್ತ್ರವಿಧಿಯಂತೆ 
ದಾನ ಮಾಡಬೇಕು. ಈ ದಾನದಿಂದ ಮಹಾಪಾಶಕಗಳು 


ದೂರವಾಗುವುದು. ಬ್ರಹ್ಮದೇವನೊಡನೆ ಚಿರಕಾಲ 
ಸುಖವಾಗಿರುವನು. 


೧೦. ಪಂಚೆಲಾಂಗಲ ದಾನ : ಐದು 
ನೇಗಿಲುಗಳೊಡನೆ ಭೂಮಿಯನ್ನು ದಾನ ವಕಾಡುವುದು. 


(ಐದು ಚಿನ್ನದ ನೇಗಿಲುಗಳು, ಹತ್ತು ಎತ್ತೂಗಳು). 
ಯಜಮಾನನು ತನ್ನ ಶಕ್ತಿಗೆ ತಕ್ಕಂತೆ ಪಟ್ಟಣವನ್ನೊ, 
ಊರನ್ನೊ, ಸಸ್ಯ ಸಮೃದ್ಧವಾದ ಹಳ್ಳಿಯನ್ನೊ ದಾನ 
ವಾಾಡಬಹುದು. ಯುಗಾದಿ, ಗ್ರಹಣ, ಮುಂತಾದ 


ಪುಣ್ಯ ದಿನಗಳಲ್ಲಿ ದಾನ ಮಾಡಬೇಕು. ಘೋರ ಪಾಠಕ 
ಗಳನ್ನು ಪರಿಹರಿಸುವ ಅತ್ಯಂತ ಶ್ರೇಷ್ಠವಾದ ದಾನ. 


೧೧. ಭೂದಾನ : ಜಂಬೂ ದ್ವೀಪವನ್ನು 
ಹೋಲಿಸುವ ಭೂ ಮಂಡಲವನ್ನು ಚಿನ್ನದಿಂದ ನಿವಿರಸಿ, 
ನಟ್ಟನಡುವೆ ಪರ್ವತಗಳು, ನದಿಗಳೂ, ಸಪ್ತಸಾಗರಗಳೂ 
ಆಯಾ ಸ್ಥಳವನ್ನು ಆಕ್ರಮಿಸಬೇಕು. ಉತ್ತಮವಾದ 
ರತ್ನಗಳು ಅಲ್ಲಲ್ಲಿ ಹೊಳೆಯಬೇಕು. ನಂತರ ಭೂದೇವಿ 
ಯನ್ನು ಪ್ರಾರ್ಥಿಸಿ ಪೂಜಿಸಿ ಬ್ರಾಹ್ಮಣರಿಗೆ ಶಾಸ್ತ್ರ 
ವಿಧಿಯಂತೆ ದಾನ ವರಾಡಬೇಕು. ಈ ದಾನವು 
ಅಮಂಗಲವನ್ನು ದೂರ ವಕಾಡುವುದು. 


೧೨. ನಿಶ್ಚ ಚಕ್ರ : ಅಪ್ಪಟ ಚಿನ್ನದಿಂದ 
ವಿಶ್ವಚಕ್ರೆವನ್ನು ನಿರ್ಮಿಸಬೇಕು. (ಸಾವಿರ ಫಲದಿಂದ 
ಇಪ್ಪತ್ತು ಫಲದವರೆಗೆ ತೂಕವಿರಬಹುದು) ದಾನ ವಾಡ 
ಬೇಕು. 


೧೩. ಕಲ್ಪಲತಾ ದಾನೆ: ಚಿನ್ನದಲ್ಲಿ ಕಲ್ಪ 
ಲತೆಯನ್ನು ಶಾಸ್ತ್ರ ವಿಧಿಯಂತೆ ನಿರ್ಮಿಸಿ ಶಾಸ್ತ್ರ ವಿಧಿ 


೧೦೦ 


ಯಂತೆ ದಾನ ವಕಾಡುವುದು, 
ಪರಿಹರಿಸುವುದು. 


ಘೋರ ಪಾಪಗಳನ್ನು. 


೧೪. ಸಪ್ತಸಾಗರ ದಾನೆ: ಶಾಸ್ತ್ರ ವಿಧಿ 
ಯಂತೆ ಏಳು ಚಿನ್ನದ ಕುಂಡಗಳನ್ನು ನಿರ್ಮಿಸಬೇಕು. 
ಹಾಲು, ಜೇನು, ಮೊಸರುಗಳಿಂದ ತುಂಬಿದ ಈ ಕುಂಡಗಳು 
ಏಳು ಸಾಗರಗಳನ್ನು ಪ್ರತಿನಿಧಿಸುತ್ತವೆ. ಇದನ್ನು 
ಖುತ್ತಿಕ್ಕುಗಳಿಗೆ ದಾನ ವಕಾಡುವುದು ಸಕಲ ಪಾಪ 


ಪರಿಹಾರಕ. 


ಸುಲಕಣವಾದ, 


[3 


ಷು ಹ ಚ ಟ್‌ 

೧೫. ರತ,ಥೇನು ನಾನ: 

ಜ್‌ ಎ, ಇನೆ ಮು ಎದ! ಮಾವ 

ಸಕಲ ವಸ್ತ, ಪಜ ಎರ್ಲ್ನಗಳಿಂದ ಅಲಂಕೆತವಾದ 
ಈ ಅ ಲ್‌ ಫ್ರಿ ಲ 


ಸುವರ್ಣ ಧೇನುವನ್ನು ಬ್ರಾಹ್ಮಣರಿಗೆ ದಾನ ಮಾಡು 
ವುದು, 


೧೬. ಪಂಚಭೂತ ಘಟಿ: ಪಂಚ ಭೂತ 
ಗಳನ್ನು ಪ್ರತಿನಿಧಿಸುವ ಐದು ಪದಾರ್ಥಗಳಿಂದ ತುಂಬಿದ 
ಚಿನ್ನದ ಘಟವನ್ನು ಬ್ರಾಹ್ಮಣರಿಗೆ ದಾನ ಮಾಡು 


ಪುದು. 
ಈ  ಹೋಡಶ ಮಹಾದಾನಗಳನ್ನು ಪುರಾಣ 
ಪುರುಷರಾದ ಕೃಷ್ಣ, ವ ವಾಸುದೇವ, ಅಂಬರೀಷ, ಪ್ರಹ್ಲಾದ, 


ಪೃಥು ಹಾಗೂ ಭರತ ಮುಂತಾದವರು ವಣಡಿದ್ದರು 
ಎಂದು ಮತ್ಸ್ಯ ಮಹಾಪುರಾಣ ಹೇಳುತ್ತದೆ. 


ಹೀಗೆ ಪುರಾಣ ಪ್ರರುಷರ ಹಾಗೂ ಪುರಾಣಗಳ 
ಹಿನ್ನೆಲೆಯಲ್ಲಿ ಷೋಡಶ ಮಹಾದಾನಗಳ ಚಮತ್ಕಾರಿಕ 
ಪ್ರಭಾವದ ಮೇಲೆ ನಂಬಿಕೆ ಬೆಳೆಯುತ್ತಾ ಹೋಯಿತು. 


ಈ ದಾನಗಳು ಪರಾಣಗಳಲ್ಲೇ ಉಳಿಯದೆ ಅಕ್ಷರಶಃ 
ಪಾಲಿಸಲ್ಪಟ್ಟವು. ಈಗ ಶಾಸನಗಳ ಹಿನ್ನೆಲೆಯಲ್ಲಿ 
ಪೋಡಶ ಮಹಾದಾನಗಳನ್ನು ವಿವೇಚಿಸೋಣ. ನಾಲ್ಕು 


ಜಿಲ್ಲೆಗಳಾದ ಮಂಡ್ಯ, ಕೊಡಗು, ಮೈಸೂರು ಮೆತ್ತು 
ಹಾಸನ ಜಲ್ಲೆಗಳಲ್ಲಿರುವ ಶಾಸನಗಳಲ್ಲಿ ಉಲ್ಲೇಖತವಾಗಿ 
ರುವ ಮಹಾದಾನಗಳನ್ನು ಪರಿಶೀಲಿಸಲು ಪ್ರಯತ್ನಿಸಿ 
ದ್ದೇನೆ. 

ಗಂಗರ ಶಿಲಾಶಾಸನಗಳಲ್ಲಿ ಹಾಗೂ ತಾಮ್ರ ಶಾಸನ 
ಗಳಲ್ಲಿ ಅನೇಕ ಬಗೆಯ ದಾನಗಳ ವಿಚಾರ ಬಂದಿದ್ದ ರೂ 


ಇತಿಹಾಸ ದರ್ಶನ 


ಸಹ ಷೋಡಶ ಮಹಾ ದಾನಗಳ ಉಲ್ಲೇಖ ಎಲ್ಲಿಯೂ 
ದೊರೆಯುವುದಿಲ್ಲ. ಹಾಗೆಯೇ ಹೊಯ್ಸಳರ ಕಾಲದ 
ಶಾಸನಗಳಲ್ಲಿಯೂ ಮಹಾದಾನಗಳ ವಿಚಾರ ಬರುವುದಿಲ್ಲ. 
ಅಂದರೆ ಹದಿಮೂರನೆಯ ಶತಮಾನದ ಅಂತ್ಯದವರೆಗೂ 
ಮಹಾದಾನಗಳ ಉಲ್ಲೇಖವಿಲ್ಲ. ಆದರೆ ವೈದಿಕ ಧವರ್ಶಾ 
ವಲಂಬಿ ರಾಜರುಗಳಿದ್ದ ಪ್ರದೇಶದಲ್ಲಿ ಮಹಾದಾನಗಳೆ 


೨ ವಾ ಗ ಭಾ ಗಜಾ ಜ್‌“ = 
ಉಲ್ಲೇಖ ಶಾಸನಗಳಲಿ ರೂರಿಖಯಖವುದು. ಮೋಡಶ 
aces sisi, ಪಳ ಫಸ ತಾ ವಕ್‌ a ಮು ಷ್ಟ ಕವತ 
ವುಂಹಾದಾನ ಇದೀ ಕುದ್ದು ರೂಮು ಸತ್ತು ಏನನ್ನ ಪ್ರವ 
Fs Ei ಹಾವೆ RR ಇನ i ಚಾ 
ಕಾಗಿ ನನ್ನ ಅಭ್ಯಾಸದ ಸೀವಿಂತ ಪ್ರದೇಶವನ್ನು ದಾಟಿ 

[7 pi ಸ್ಟ್‌ ನು 
ಮೋ ಮಾಯಿ ನೆ. ಣಣು್‌ದೆ ಎಮಿ 
ಕೆಲವು ಉಪಾಹರಣೆಗಳನ್ನು ಕೊಡುತ್ತೇನೆ. 


ಡಾ॥ ಎಂ. ಚೆದಾನಂದಮೂರ್ತಿಯವರ ಸಂಶೋ 
ಧನ ತರಂಗ-೨ರಲ್ಲಿ ಶಾಸನೋಕ್ತ ಕೆಲವು ಮಹಾ 
ದಾನಗಳು ಲೇಖನದಲ್ಲಿ ಕ್ರಿ.ಶ. ೫೪೩ರ ಒಂದು ಶಾಸನವು 
ಒಂದನೆಯ ಪುಲಿಕೇಶಿಯು ಅಶ್ವಮೇದಾದಿ ಯಜ್ಞವನ್ನು 
ಮಾಡಿ ಹಿರಣ್ಯಗರ್ಭ ಮಹಾದಾನವನ್ನು ಮಾಡಿದ ಎಂದು 
ತಿಳಿಸುತ್ತಾರೆ (EI, 8 7೮೭111, ೨.8. 543 A.D). 


ಶಿವಮೊಗ್ಗ ಜಿಲ್ಲೆಯ ಮಾವಳಿ ಶಾಸನದಲ್ಲಿ ಕುಲ 
ಮುದ ಎನ್ನುವವನು ಗೋಸಹಸ್ರ ಹಾಗೂ ಕನ್ಮಾದಾನ 


೧ಎ 
ಶ್‌ ಕ ಎದಿ ಣಿ pe) ಜಾ ಗಂ ಜ್‌ಎಣುವ್‌ 
ಜನ್ನ ಮಾಡಿದ್ದನು ಎಂದು ಹಳುತ್ತವಿ. ಈ ಶಾಸನ 
ಮೊ ಮೊನೆ ಮಂಜಾ = ಸವೆತ 
ವನ್ನು ಕುಲಮುದ್ಧನೇ ಹಾಕಿಸಿದ್ದಾನೆ ಇವ ಎಂಟನೆಯ 


ಶತಮಾನದ ರಾಷ್ಟ್ರಕೂಟ ಗೋವಿಂದನ ಕಾಲದ್ದು ಹಾಗೂ 
ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಹುಂಚ ಎಂಬ ಜೈನ 


ಭಾಗದೆ ಕಂಬದ. ಮೇಲಿರುವ ಶಾಸನವು ಕಲ್ಯಾಣಿ 
ಚಾಲುಕ್ಕರ ಸಮ್ರಾಟ ತ್ರಿಭುವನ ಮಲ್ಲನು ಮಹಾದಾನ 
ಾಪ್ರರುಷೆ ಮತ ಹಿರಣ್ಯಗರ್ಭದಾನವನ್ನು ಮಾಡಿ 


WN 
ನ ಶಿಲಾ ಶಾಸನವೂ ಇದೇ ಮಾತನು, ಹೇಳು 
ದ ಷೋಡಶ ಮಹಾದಾನಗಳು ರಾಷ್ಟ್ರ 


ಕೂಟ ಹಾಗೂ ಕಲ್ಮಾಣಿ ಚಾಲುಕ್ಕರ ಕಾಲದಲ್ಲಿಯೂ 


1 EC ೫111, ಹಾಸನ ೧೧೫ ಚಿಕ್ಕಕಡಲೂರು 
2 ECV ye 
3 80, VL ಕೆ. ಆರ್‌, ಪೇಜಿ ೭೧, ಕೈಗೊಂಡನಪಲ್ಲಿ 


ಇತಿಹಾಸ ದರ್ಶನ 


ಸಹ ಅಂದರೆ ಆರನೇಯ ಶತಮಾನದಿಂದಲೂ ಪ್ರಸಿದ್ಧ 
ವಾಗಿದ್ದು, ಪ್ರೆಚಲಿತವಾಗಿದ್ದೆವು ಎಂದು ಹೇಳ 
ಬಹುದು. 


ನಮ್ಮ ಅಭ್ಯಾಸದ ಪ್ರದೇಶದಲ್ಲಿ ಮಹಾದಾನಗಳ 
ಉಲ್ಲೇಖ ಮೊದಲಿಗೆ ವಿಜಯನಗರದರಸರ ಕಾಲದಿಂದ 

ಏಿತ್ತವೆ. ಮೊದಲನೆಯದಾಗಿ ಕ್ರಿ.ಶ. ೧೩೯೬ರ 
ಹಾಸನ ಜಿಲ್ಲೆಯ ಚಿಕ್ಕ ಕಡಲೂರಿನಲ್ಲಿ ಸಿಕ್ಕಿರುವ ಒಂದು 
ಶಾಸನದಲ್ಲಿ! ವಿಜಯನಗರದರಸೆ ಇಮ್ಮಡಿ ಹರಿಹರನು 
ತನ್ನೆ ಶತ್ರುಗಳ ಖಜಾನೆಯಿಂದ ತಂದ ಸಂಪತ್ತಿನಿಂದ 
ರಾಶಿ ರಾಶಿಯರಾಗಿ ಚಿನ್ನವನ್ನು ಬಳಸಿ ಷೋಡಶ ಮಹಾ 
ದಾನಗಳನ್ನು ಮಾಡಿದನೆಂದು ಹೇಳುತ್ತದೆ. 


ಕ್ರಿ.ಶ. ೧೪೩೦ರ ಒಂದು ತಾಮ್ರ ಶಾಸನದ 
ಪ್ರಕಾರ ವಿಜಯನಗರದರಸರ ವಂಶಾವಳಿಯಲ್ಲಿ ಅರಸು 
ಹರಿಹರನು ಇಷ್ಟೊಂದು ಮಹಾದಾನಗಳನ್ನು ಮಾಡಿ 
ದನು ಎಂದರೆ ಅದರಿಂದ ಉಂಟಾಗುವ ಹರ್ಷವು 
ಹದಿನಾಲ್ಕು ಲೋಕಗಳನ್ನು ದಾಟಿ ಹೊರಗೆ ಹೋಗುತ್ತದೆ 
ಎಂದು ಹೇಳುತ್ತದೆ. ಅದರ ಸಾಲುಗಳು ಹೀಗಿವೆ. 

ನ ಟ್‌ ಹಾರ ಗೌರವಂ ಯಶಃ ಪೂರಶಾಲೊ 
ಹರಿಹರೇಶ್ವರಃ 1 ಯತೋಡಶ ಮಹಾದಾನಾಯಶಸಾಂ 
ದಿಗ್ವಿಹಾರಿಣಾಂ 1 ಭೂಯಸಾಂ ಭಗವಾನಾಲಂ ಭುವ 
ನಾನಿ ಚತುರ್ದಶ.” 


ಊ 


ಇದೇ ಶಾಸನವು ಅರಸು ದೇವರಾಯನು ಪ್ರತೀದಿನ 
ಮಹಾದಾನಗಳನ್ನು ವರಾಡುತ್ತಿದ್ದನು ಎಂದು ಹೇಳು 
ತ್ತದೆ. “ಪ್ರತ್ಯಹಂ  ಚೆನ್ನಿತಾನೇಕ ಮಹಾದಾನ 


ಕ್ತ ಓಷ್ಣರಾಜಪೇಟೆಯ ಕೆ ೈಗೊಂಡನಪಲ್ಲಿಯಲ್ಲಿ ದೊರೆ 
ತಿರುವ ಕ್ರಿ.ಶ. ೧೪೬೨ರ ಒಂದು ತಾಮ್ರ ಶಾಸನವು? 
ಜಯನಗರದರಸು. ವೀರನರಸಿಂಹನು 


ಅದಲ್ಲ 
ew) 
ಗಳನ್ನು ಮಾಡಿದವನು ಎಂದು ಪ್ರಶಂಸಿಸುತ್ತದೆ. ಪುಣ್ಯ 


3 
3 


೧೧೧ 


ಕ್ಷೇತ್ರಗಳ ಹಾಗೂ ಷೋಡಶ ಮಹಾದಾನಗಳ ಪಟ್ಟಿ “ದೈನಂದಿನಂ ಯಂಸ್ಕಕೃತ್ಯಂ ಮಹಾದಾನಾನಿ ಷೋಡಶಾ 
ಯನ್ನೆ ಕೊಡುತ್ತದೆ. ವಸಂತ್ರ” 


“ಕನಕತ್ಕಾಗೋ ನಾಲ್ಮಾಹ್ಮಂ ಪಾಂಸಖೇಲನಂ ಟ? 


ಹೆಗ್ಗಡದೇವನ ಕೋಟೆಯ ಕ್ರಿ.ಶ. ೧೪೯೩ರ ಚ ತ್ಸ] 
ಒಂದು ತಾಮ್ರದ ಶಾಸನವು ವಿಜಯನಗರದರಸ ಗಸ ಟಟ ಆ 
ಸಾಳುವ ಇಮ್ಮಡಿ ನರಸಿಂಹನು ವಕಾಡಿದ ಅಗ್ರಹಾರ ದಾನ en: ಸರಿ ಫಾ eco 

ವನ್ನು ಹೇಳುತ್ತಾ ಸಾಳುವ ನರಸಿಂಹನು ದಿನೇ ದಿನೇ ಹಾಗಿದ್ದು ಆಸನ ಬೀಲನರಸಿಂಡಘ ಹಾಗೂ ಸೃಷ್ಟಾ 

ಹದಿನಾರು ಮಹಾದಾನಗಳನ್ನು ಮಾಡುತ್ತಿದ್ದನು. ಚಿನ್ನ ಹ ir ai A ಮಹಾದಾನಗಳನ ಬ 
ವನ್ನು ದಾನ ಮಾಡುವುದು ಅವನಿಗೆ ಮಕ್ಕಳು ಮಣಜ್ಜಿನಲ್ಲಿ | ಸಕತ Le ಚ ಕ. 
ಆಡಿದಂತೆ ಎಂದು ವರ್ಣನೆ ವಕಾಡಿದೆ. ಶಾಸನದ ವಾಕ್ಕ ವ್ರಶೆಸಸಸ್ತವೆ.. ಈ ತಂತ್ರ ಪಾನ 
ಗಳು ಹೀಗಿವೆ. ಬಗೆಯಾಗಿದ್ದು, ಈ ತಾಮ್ರ ಶಾಸನಗಳ ಮಾದರಿಯರಾಗಿ 
ಕ್ರಿ.ಶ. ೧೫೧೬ರ ಶ್ರೀರಂಗಪಟ್ಟಣದ ಒಂದು ತಾವ್ರು 

ಶಾಸನದ ವಾಕ್ಯಗಳನ್ನು ಇಲ್ಲಿ ಉದಾಹರಿಸುತ್ತೇನೆ. 


ಲಾತ ಕದದ 
ಸಾಲು ಎ೨೦ 
ಚ್‌ 
po 
A 
He 
೧ ಬೆದೆ. ್ಪ ಶಿ ಎಂಕ್‌ ಎಲವ ಎ ಎದ್‌ ಪೆ ಇಲ್ಲ ತಾಕಾ ತ 
A ದೋೊ?ರದಂಸುರವಮುತ: ಸ್ಥ ಸಮಾಜೋಕಜ ನಾಪಾಚ್ನಾತ ಜಲವ 


೩೨ ಲ ಹೃದಯ ಮಾವರ್ಜ್ಶ ರಾಜ್ಮ ಶಶಾಸ ! ನಾನಾ ದಾನಾನ್ಯ ಕಾರ್ಷೀತ್ಮನಕಶ 
೩೩ ಸಿಯಃ ಶ್ರೀ ವಿರೂಪಾಕ್ಷ ದೇವಸ್ಥಾ ನೇ ಶ್ರೀಕಾಲಹಸ್ತೀ ಶಿಶುರಪಿನಗರೇ 

೩೪ ವೆಂಕಟಾದ್ರೌಚ ಕಾಚ್ಕಂ ಶ್ರೀ ಶೈಲೇ ಶೋಣಶೈಲೆಮಹಿತಿ ಹೆರಿಹರೇ ಹೋಬ 
೩೫: ಲೇ ಸಂಗಮೇಚ ! ಶ್ರೀರಂಗೇ ಕುಂಭಕೋಣೇ ಹತತಮಸಿ ಮಹಾನಂದಿ ತೀರ್ಥೇ 
೩೬ ನಿವೃತ್ತೈಃ 1! ಗೋಕರ್ಣೇ ರಾಮಸೇತೌ, ಜಗತಿ ತದಿತರೇಸ್ವಪೃಶೇಷೇಷು ಪಂ 


ೈ ವ್ರ 
೩೭ ಇೃಸ್ನಾನೇಷ್ಟಾಲಬ ನಾನಾವಿಧ ಬಹಲ ಮಹಾದಾನ ವಾರಿ ಪ್ರವಾಹೈ: 
೩೮ 

೩&೯ 

೪೦ : 

೪೧ ಹ 

೪೨ : ಹಿರಣ್ಯಾಶ್ವರಥಮಪಿ ತುಲಾಪುರುಷಂ ಗೋಸಹೆಸ್ತಂ ಹೇಮಾಶ್ವಂ ಹೇಮಗ 

೪೩ : ರ್ಭಂ ಕನಕಕರಿರಥಂ ಪಂಚೆಲಾಂಗಲ್ಕತಾನೀತ್‌ 1... 


4 EC. 111, ಹೆಗ್ಗಡದೇವನಕೋಟೆ ೮೯ 
5 EC, Vi, ಶ್ರೀರಂಗಪಟ್ಟಣ ೨೬ 


೧೧೨ ಇತಿಹಾಸ ದರ್ಶನ 


ತ್‌ 
4 


ಮೇಲಿನ ಶಾಸನದಲ್ಲಿ ಹೇಳಿರುವಂತೆ ಷೋಡಶ 
ಮಹಾದಾನಗಳನ್ನು ಜೀವನದಲ್ಲಿ ಒಮ್ಮೆ ವರಾಶ್ರ ವಾಡು 
ತ್ತಿದ್ದರು ಎನ್ನುವಂತಿಲ್ಲ... ಮಹಾದಾನಗಳನ್ನು ಅನೇಕ 
ಭಾರಿ, ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಮಾಡುತ್ತಿದ್ದರು. 


ವಿಜಯನಗರದರಸು ಕೃಷ್ಣದೇವರಾಯನ ಕಾಲದಲ್ಲಿ 
ಅನೇಕ ತಾಮ್ರಪಟ ದಾನ ಶಾಸನಗಳು* ದೊರೆತಿದ್ದು. 
ಆವಗಳಲ್ಲೆಲ್ಲಾ ವಹಾದಾನಗಳ ಉಲ್ಲೇಖ ಪ್ರಶಂಸೆಯ 
ರೂಪದಲ್ಲಿ ತಪ್ಪದೆ ಸಿಗುತ್ತದೆ. 


ಕೃಷ್ಣದೇವರಾಯನ ನಂತರವೂ ಸಹ ವೈದಿಕ 
ಧರ್ಮದ ಪ್ರಭಾವ ಹಾಗೂ ಮಹಾದಾನಗಳ ವಿಚಾರ 


ಮ 


ದನ್ಷಿದ್ದ ನ ಬುಗೆ ವಿಜಯನಗರದರಸರಲ್ಲಿದ್ದ ಹಾಗೆಯೇ 


ಶೂ ೧೫೩೨ರ ಕೈಷ್ಣರಾಜಪೇಟೆಯ ಒಂದು 


ಕ 
ತಾವ್ರಾಶಾಸನ್‌ ಅಮ್ಯುತರಾಯನು ಮಹಾದಾನಗಳಲ್ಲಿ 


ಒಂದಾ ಸಪ್ತಸಾಗರದಾನವನ್ನು ವಹಾಡಿದ. ವಿಚಾರ 
pe ರ 

ಹೇಳುತ್ತ ಕ್ರಿ.ಶ. ೧೫೩೩ರ ಮುದೂ ರಿನ ಒಂದು 

ತಾವ 


ನ್ರಾಶಾಸನವು? (ಅರಸು ಅಜ್ಮುತರಾಯುನದು) ವಂಶಾ 


ಮ್‌ ವೆ ಸ ರಾ 
ವಳಿ ಹಾಗೂ ಪ್ರಶಂಸೆಯಲ್ಲಿ ಅರಸು ಕಷ್ಟ ಬೇವರಾ ಜುನು 
ಸ 
ಹ 
ಲ 


ಕೃಣ್ಯಕೇತ್ರಗಳಲ್ಲಿ 


* EC Vl, ಶ್ರೀರಂಗಪಟ್ಟಣ, ೨೬, ಕ್ರಿ.ಶ. ೧೫೧೬ 


ಹಾಗೂ ಪುನಃ ಪುನಃ ತುಲಾಪುರಂಷ ಮುಂತಾದ ಮಹಾ 
ದಾನಗಳನ್ನು ವಣಡುತ್ತಿದ್ದನೆಂದು ಹೇಳುತ್ತದೆ. 


ಕ್ರಿ.ಶ. ೧೫೩೫ರ ಒಂದು ದಾನಶಾಸನ್‌ ವಿಜಯ 
ನಗರದ ಸಿದ್ಧಪಡಿಸಿದ ಪಾಠದಲ್ಲಿ ವೀರನರಸಿಂಹ ಹಾಗೂ 
ೈಷ್ಟದೇವರಾಯನು ಮಹಾದಾನಗಳನ್ನು ಮಾಡಿದವರು 
ಎಂದು ಪ್ರಶಂಸಿಸಿದೆ. ವಿಜಯನಗರದ ಸದಾಶಿವರಾಯ 
ರಾಮರಾಯನ ಕಾಲ 


ಇದುವರೆಗೆ ವಿಜಯನಗರದರಸರ ದಾನ ಶಾಸನ 
ಗಳಲ್ಲಿ, ಈ ಅರಸರು ಷೋಡಶ ಮಹಾದಾನಗಳನ್ನು 
ಮಾಡಿದವರು ಎಂದು ಪ್ರಶಂಸೆಯ ರೂಪದಲ್ಲಿ ಹೇಳಿದೆ. 
ಆದರೆ ಕೆಲವು ದಾನಶಾಸನಗಳು ಮಹಾದಾನಗಳಿಗೆ ಪೂರಕ 
ವಾಗಿ ಗ್ರಾಮದಾನಗಳನ್ನು ವರಾಡಿದ ಉಲ್ಲೇಖವನ್ನು 
ಹೊಂದಿದೆ. ಇವು ಸ್ಪಷ್ಟವಾಗಿ ಮಹಾದಾನವನ್ನು 
ಮಾಡಿ, ಪೂರಕವಾಗಿ ಮಾಡಿದ ಗ್ರಾಮ ದಾನಗಳನ್ನು 
ಹೇಳುತ್ತವೆ. ಇಂತಹ ಕೆಲವು ವಿಜಯನಗರದರಸರ 
ಕಾಲದ ಶಾಸನಗಳನ್ನು ಪರಿಶೀಲಿಸೋಣ. ಇವು ಮಹಾ 
ದಾನ ಆಚರಣೆಗಳನ್ನು ಸ್ವಲ್ಪಮಟ್ಟಿಗೆ ನಿಜರೂಪದಲ್ಲಿ 


a 


EC VIL, ನಾಗಮಂಗಲ ೧೩೪, ದೊಡ್ಡಬೆಟಕ ಕ್ರಿ.ಶ. ೧೫೧೨ 


EC VIL, ಮಂಡ್ಯ ೭, ಕ್ರಿ.ಶ. ೧೫೧೬ 
EC 17111. ಹಾಸನ ಲ, ಕಿತ್ತಾನೆ ಕ್ರಿಶ. ೧೫೧೫ 


EC Ill. ನಂಜನಗೂಡು ೩೯೮. 


EC 111, 


70%, ಟಿ 
6 80%] 
1 EC VI 
, 8 ECV, ಮೈಸೂರು ೧೦5 
9 ECVIL ಹಾಸನ ೯ 


ಇತಿಹಾಸ ದರ್ಶನ 


ಎ 
೮೩, ಕುಮುಿಗುಂಡಿ, ಕ್ರಿ.ಶ. 


೧೫೨೪ 


[15] 


ಹೇಮಾಶ್ಚದಾನ : ನಾಗಮೆಂಗಲ ತಾಲ್ಲೂಕು 
ದೇವಶಾಪುರದ ಒಂದು ಶಾಸನ! ವಿಜಯನಗರದ ಕೃಷ್ಣ 
ದೇವರಾಯನು ಕಾಲ ಏಪ್ರಿಲ್‌ ೧೯, ಕ್ರಿ.ಶ. ೧೫೧೩ರಲ್ಲಿ 
ವಿರೂಪಾಕ್ಷನ ಸಂನಿಧಿಯಲ್ಲಿ ಮಾಡಿದ ಹೇಮಾಶ್ಚ ಎಂಬ 
ಮಹಾದಾನವನ್ನು ಮಾಡಿದ ಅಂಗವಾಗಿ ಗ್ರಾಮದಾನ 
ವೆಂದು ಸ್ಪಷ್ಟವಾಗಿ ಹೇಳುತ್ತದೆ (೫೦ 11, ಪುಟ ೧೫೮). 


ಕೊಟ್ಟ ದರ್ಮಶಾಸನ ಷೋಡಶಮಹಾದಾನೆ 
ಗೊಳಗಣ ಹೇಮಾಶ ದಾನ್ಸಮಾಡಿದಲ್ಲಿ ತೆದಂಗ ಭೂದಾನ 
ವಾಗಿ ದಾರೆಯನೆರೆದು ಕೊಟ್ಟ ಅಗ್ರಹಾರ ಮದನಪುರೆ 
ಮಲ್ಲಿಗೆರೆಗ್ರಾಮ ೨ನ್ನು ಪಂಪಾಕ್ಷೇತ್ರೆ ಶ್ರೀ ವಿರೂಪಾಕ್ಷ 
ದೇವರ ಸಂದಿಧಿಯಲ್ಲಿ............. 


ರತ್ನಥೇನು ಮಹಾದಾನ : ಶ್ರಿರಂಗಪಟ್ಟಣದ 
ಒಂದು ತಾಮ್ರಶಾಸನ! ಕ್ರಿ.ಶ. ೧೪೩೦ರಲ್ಲಿ ತುಂಗಭದ್ರಾ 


ತೀರದಲ್ಲಿ ವಿರೂಪಾಕ್ಷನ ಸಂ ಸಂನಿಧಿಂ ತೆ ರತ್ನ ಧೇನು ಮಹಾ 
ದಾನ ಮಾಡುವಾಗ ಅದರ ಅಂಗವಾಗಿ ಚಂಡಿಗಲ 
ಗ್ರಾಮವನ್ನು ದಾನವಾಗಿ ಕೊಟ್ಟಿದ್ದು. ಶಾಸನವು 


(EC VL, ಪುಟ ೩೬೦). 


ಹ “ರೆತ್ನೆದೇನು ಮಹಾದಾನಂ ಕ್ಕ ಕೈತ್ವಾತತ್ರೋಕ್ತ 
ದಕ್ಷಿಣಂ” ಎಂದು ಹೇಳುತ್ತೆದೆ. 


ತುಲಾಪುರುಷ ದಾನ : ಗುಂಡ್ಲುಪೇಟೆಯ 
ಒಂದು ತಾಮ್ರಶಾಸನ! ವಿಜಯನಗರದರಸು ಮಲ್ಲಿ 
ಕಾರ್ಜುನನ ಕಾಲದ್ದು. ಈ ಶಾಸನದ ಮುಖ್ಯ ಉದ್ದೇಶ 
ಮಲ್ಲಿಕಾರ್ಜುನನು "ಮಾಡಿದ ತಕ್‌ ದಾನದ 
ಅಂಗವಾಗಿ ಕಾಲಪುಸಂಜನವೆಂಬ ಭು 1 
೧) ಜೆಟ್ಟದ ಬೀಡು ೨) ಕಲ್ಲೊಟ್ಟಿ ಗ್ಗಾ ಮ ೩) ಕೆ 
ಹಳ್ಳಿ ಎಂಬ ಗ್ರಾಮಗಳನ್ನು ೨ ಫೆಬ್ರವರಿ, ಜಪ. ಗ 
ಗೋ ದ್ವಾದಶಿಯಂದು ತುಂಗಭದ್ರಾ ನದಿತೀರ ಪಂಪಾ 
ವಿರೂಪಾಕ್ಷನ ಸಂನಿಧಿಯಲ್ಲಿ ದಾನ ಮಾಡಿದೆ ಎಂದು 
ದೃಢೀಕರಿಸುವುದು (80. 11, ಪುಟ ೧೦೫). 


10 EC VIL, ನಾಗಮಂಗಲ ೧೬೦, ದೇವಲಾಪುರ 
11 EC VI, ಶ್ರೀರಂಗಪಟ್ಟಣ ೨೫ 

12 EC 111, ಗುಂಡ್ಲುಪೇಟೆ ೧೪೭, ತ್ರಿಯಂಬಕಪುರ 
13 ECV, ಮೆ ಸೂರು ೨೨೫, ಕುರುಬಾರಹಳ್ಳಿ 

14 EC II}. ಗುಂಡ್ಲುಪೇಟೆ ೨೬, ಹೊಣಕನಹಳ್ಳಿ 


| ಕ ಕುರ್ವನ್ಮಹಾದಾನಂ ತುಲಾಪುರುಷ 
ರಿಯಾತಯಾ ಭೂವಿದಾನೆಂ ಕಾಲ 


ಮೈಸೂರಿನ ಒಂದು ಶಕಿಲಾಶಾಸನ!? ವಿಜಯ 
ನಗರದ ಅರಸು ಸಾಳುವ ಇನ್ಮುಡಿ ನಂಸಿಂಹ ಶಕ ವರ್ಷ 
೧೪೧೯ (ಕ್ರಿ.ಶ. ೧೪೯೭) ಪಿಂಗಳ ಸಂವತ್ಸರ ಶ್ರಾವಣ 
ಪೌರ್ಣಿವೆಂ ಶನಿವಾರದಂದು. ತುಲಾಪುರಂಷ ದಾನದ 
ಅಂಗವಾಗಿ ದಾದಣಾಯಕ ಹಳ್ಳಿ ಎಂಬ ಗ್ನಾ ಧ್ರಮವನ್ನು 
ದಾನ ಮಾಡಿದುದಾಗಿ ಸ್ಥ ಸ್ಪಷ್ಟವಾಗಿ ಹೇಳಿದೆ. (EC ೫, 
ಪುಟ ೩೨೨). 


ಕಾರಣಾತ್‌” 
ಮಹಾಭೂತ ಘಟಕ : ಗುಂಡ್ಲುಪೇಟೆಯ 
ಒಂದು ಶಿಲಾಶಾಸನ! ವಿಜಯನಗರದ ಅರಸು ನರಸಿಂಹ 
ಮಹಾರಾಯ ಶಕ ವರ್ಷ ೧೩೨[೭] ಕ್ರೋಧನ ಸಂವತ್ಸರ 
ಪಾಲ್ಗುಣ ಶು ೪ ಮೀನ ಸಂಕ್ರಾಂತಿಯಂದು ಉಭಯ 
ಕಾವೇರಿ ಮಧ್ಯೆ ಶ್ರೀರಂಗ ಕ್ಷೇತ್ರದಲ್ಲಿ ಶ್ರೀರಂಗನಾಥ 
ದೇವರ ಸಂನಿಧಿಯಲ್ಲಿ ಮಹಾಭೂತ ಘಟಕವೆಂಬ ಮಹಾ 
ದಾನದ ಅಂಗವಾಗಿ ಹೊಣಕನಹಳ್ಳಿ ಎಂಬ ಗ್ರಾಮವನ್ನು 
ಚಿಕ ೈದೇವರಾಯಪುರವೆಂದು ನಾಮಕರಣ ಮಾಡಿ ಸಕಲ 
ವೇದ ಪಾರಂಗತರಾದ ಬ್ರಾಹ್ಮಣರಿಗೆ ದಾನ ಮೊಡುತ್ತಾನೆ 
(EC II}, ಪುಟ ೨೪). 


ನ ಭೊದಾನಾದಿ ಷೋಡಶ  ಮಹಾದಾನಗಳ 
ಮಾಡುವಲು ಆದರೊಳೆಗಣ ಮಹಾಭೂತ ಘಟವೆಂಬ 
ಮುಹಾದಾನವನು ಶ್ರೀರಂಗ ಕ್ಷೇತ್ರವಾದ ಉಭಯ ಕಾವೇರಿ 


2 ಪ್‌. pe pe PS 
ಹ ಚಂದ್ರೆ ಪ್ರಪ್ತರಣಿ ತೀರದಲ್ಲಿ ನೆಲ೩ಹ ಶಿ ಶ್ರೀರಂಗನಾಥ 


ಇತಿಹಾಸ ದರ್ಶನ 


ಈ ಗ್ರಾಮದಾನವನ್ನು ಮಹಾಭೂತಘಟವೆಂಬ 
ಮಹಾದಾನ ಮಾಡುವಾಗ ಮಾಡಿದ್ದು ಎಂದು ಸ್ಪಷ್ಟವಾಗಿ 
ಹೇಳುತ್ತದೆ. 


ಧರಾ ಮಹಾದಾನ : ಗುಂಡ್ಲುಪೇಟಿಯ ಒಂದು 
ಶಿಲಾಶಾಸನ!* ವಿಜಯನಗರದೆರಸ ನರಸಿಂಹ ಮಹಾ 


ವಾವ: ಹ ನ ಎಷ 
ರಾಯನು ಮಾಡಿದ ಗ್ರಾಮದಾನ. ವಿವರವನ್ನು ವಂಹಾ 
ಜಸು pe A ನ ಕಾ ಇದ ಸ್‌ ಮಂ 
ಭೂತ ಘಟಕ ಮಹಾದಾನದ ಶೀರ್ಷಿಕೆಯಿಲ ಹೇಳಿವೆ. 
ಅನೆ a pod pe 

ಭೂದಾನಾದಿ ಷೋಡಶ ಮೆಹಃವಾನನನ್ನು ಮಾಡಿದ 


ಎಂದು ಹೇಳುತ್ತದೆ (EC 111, ಪ್ರಟ ೨೪). 
“ಭೂದಾನಾದಿ ಷೋಡಶ ಮಹಾದಾನಗಳೆ ಮಾಡುವಲು.... 


ಹೆಗ್ಗಡದೇವನ ಕೋಟೆಯ ಒಂದು ತಾಮ್ರ 
ಶಾಸನವು! ವಿಜಯನಗರದರಸು ಹರಿಹರನು ಶಕವರ್ಷ 
೧೩೦೧ ಸಿಧಾರ್ಥಿ ಸಂವತ್ಸರ ಕಾರ್ತಿಕ ಮಾಸ ಬಹುಳ 
[೩೦] ಧಾರಾದಾನವನ್ನು ವರಾಡಿದನೆಂದು ಹೇಳುತ್ತದೆ. 


EN | “ಹರಿಹರೇಣ ಪ್ರೀತಿ ಪೂರ್ವಂ ವಿಭುದೇಂದ್ರ 


ತೆ ಕ ತಾಳ 2 pe ೨ 
ಸರಸ್ನೆತೇಃ ! ದೆತ್ತೆಃ ಕರತಲೇ ಧಾರಾದಾನಂ ಸ _ನೋದಕಂ 


ಸಪ್ತಸಾಗರ ದಾನ : ಕೃಷ್ಣರಾಜಪೇಟೆಯ 
ಒಂದು ತಾವ್ರು ಶಾಸನ? ವಿಜಯನಗರದರಸು ತುಳು 
ವಂಶದ ವೀರನರಸಿಂಹನು ಶಕವರ್ಷ೧೩೮೩। ?)ಚಿತ್ರಭಾನು 
ಸಂವತ್ಸರ ಮಾಘ ಬಹುಳ ೧೪, ರವಿವಾರ ಶಿವರಾತ್ರಿ 
ಶ್ರೀಶೈಲ ಕ್ಷೇತ್ರದಲ್ಲಿ ಸಪ್ತಸಾಗರ ದಾನ ಮಾಡುವಾಗ 
ಕೈಗೊಂಡನಪಲ್ಲಿ ಎಂಬ ಗ್ರಾಮವನ್ನು ದಾನ ಮಾಡು 
ತ್ತಾನೆ. ಇದನ್ನು ಶಾಸನ ಹೀಗೆ ಹೇಳುತ್ತದೆ ೫೮ ೪1, 
ಪುಟ ೫೪. 


ಎ! ಸೋಯಂ ರಾಜಾಧಿ 
ರಾಜೇಂದ್ರ ಸಮಸ್ತಗುಣವಾರಿದಿಃ | ಸಪ್ತಸಾಗರದಾನಸ್ಕ 


ವೇಳಾಯಾಮತ್ರಿಗೋತ್ರಿಣೆ |... 
15 EC Il, ಗುಂಡ್ಲುಪೇಟೆ 

16 ECCI, ಹೆಣ್ಣ 

17 EC 1೫1 ಕೃಷ್ಣ 

18 EC VI, ಕೃಷ್ಣ 


ಇತಿಹಾಸ ದರ್ಶನ 


ಕೃಷ್ಣರಾಜಪೇಟೆಯ ಮತ್ತೊಂದು ತಾಮ್ರ 
ಶಾಸನದಲ್ಲಿ! ವಿಜಯನಗರದ ಅರಸು ಅಚ್ಕುತರಾಯನು 
ಬೆಲೆಕೆರೆ ಗ್ರಾಮವನ್ನು ಶಕವರ್ಷ ೧೪೫೩ ಖರ, ಫಕಾಘ 
ಬಹುಳ ೧೪ ಕ್ರಿ.ಶ. ೧೫೩೨ ಪ್ರೈ ೪] ಮಹಾದಾನ 
ಮಾಡಿದನು. ಈ ದಾನವನ್ನು ಮೊದಲು ವೀರನರ 
ಸಿಂಹನು ವಿಭವ ಸಂವತ್ಸರ ವೈಶಾಖ ಸು. ೧೨ [ಕ್ರಿ.ಶ. 
೧೫೦೮ ಏಪ್ರಿಲ್‌ ೧೨] ಶ್ರೀಶೈಲದಲ್ಲಿ ಸಪ್ತಸಾಗರದಾನ 
ಮಾಡುವಾಗ ದಾನ ಮಾಡಿದ್ದನು. ಇದು ಸ್ಪಷ್ಟವಾಗಿ 


ಉಲ್ಲೇಖವಾಗಿದೆ EC VI, ಪುಟ. 


ರಾ “ಸಪ್ತಸಾಗರ. ದಾನಸ್ಯ ಪ್ರದಾಯಾಚಾರ್ಯ 
ಸನ್ನಿಧೌ । ಭೂದಾನ ಹೇತೋ ಶ್ರೀ ರ್ವೀರ ನಾರಸಿಂಹ 
ಮಹಿಪತಿಃ । 


ಇದುವರೆಗೆ ವಿಜಯನಗರದ ಕಾಲದಲ್ಲಿ ಷೋಡಶ 
ಮಹಾದಾನಗಳನ್ನು ಆಚರಿಸುತ್ತಿದ್ದ ಬಗ್ಗೆ ಖಚಿತ ವರಾಹಿತಿ 
ಯನ್ನು ಕೊಡುವ ಶಾಸನಗಳ ಅಭ್ಯಾಸ ವರಾಡಿದೆವು. 


ವಿಜಯನಗರದ ಪತನದ ನಂತರ ಮೆ ಿಸೂರರಸರು 
ವಿಜಯನಗರದ ಉತ್ತರಾಧಿಕಾರಿಗಳಂತೆ ರಾಜ್ಯವಾಳಿದರು. 
ರಾಜಕೀಯವಾಗಿ ವಕಾತ್ರವಲ್ಲದೆ ಸಾವರಾಜಿಕವಾಗಿ ಹಾಗೂ 
ಧಾರ್ಮಿಕವಾಗಿಯೂ ಉತ್ತರಾಧಿಕಾರಿಗಳಾಗಿದ್ದರು. ಈ 
ಮಾತಾ ದಾನ ಮತ್ತು ಮಹಾದಾನಗಳ ಆಚರಣೆಯಲ್ಲೂ 
ಕಂಡಬರುತ್ತದೆ. ಈ ಮೈಸೂರರಸರ ಕಾಲದ ಶಾಸನ 
ಗಳಲ್ಲಿ ಷೋಡಶ ಮಹಾದಾನಗಳ ಉಲ್ಲೇಖಗಳನ್ನು 
ಗಮನಿಸೋಣ. 


ಪಾಂಡವಪುರದ ಒಂದು ಎವ್ರಾಶಾಸನ!*ವು 
ಮೈಸೂರರಸ ಇಮ್ಮಡಿ ಕೃಷ್ಣರಾಜರು (ಕ್ರಿ.ಶ. ೧೭೨೨ 
ಡಿಸೆಂಬರ್‌ ೧೧ರಂದು) ಒಂದು ಗ್ರಾಮದಾನವನ್ನು 
ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಮೈಸೂರು 
ಆರಸರ ವಂಶಾವಳಿಯನ್ನು ಹೇಳುತ್ತಾ ವಂಶದ ಮೂಲ 


ಪ್ರರುಷನಾದ ಚಂದ್ರನು ೧೫ ಮಹಾದಾನಗಳನ್ನು ಮಾಡಿ 
ಒಂದನ್ನು ಬಿಟ್ಟುಬಿಡುತ್ತಾನೆ, ಅದರೆ ಚಿಕ್ಕದೇವರಾಯನು 
ಅವನನ್ನು ಮೀರಿಸಿ ಮಹಾದಾನಗಳಾದ ತುಲಾಪುರುಷ 
ಮೊದಲಾದ ಹದಿನಾರು ಮಹಾದಾನಗಳನ್ನು ಮಾಡಿದ್ದಾನೆ 
ಎಂದು ಪ್ರಶಂಸಿಸುತ್ತದೆ. 


ಪಾಂಡವಪುರ-ಮೇಲುಕೋಟೆಯ ಮುತ್ತೊಂದು 
ತಾಮ್ರಶಾಸನ269 ಮೈಸೂರರಸ ಇಮ್ಮಡಿ ಕೃಷ್ಣರಾಜರ 
ಆಣ 
(ಕ್ರಿ.ಶ. ೧೭೨೪ ಡಿ. ೩೦ರಂದು) ಗ್ರಾಮದಾನ ಮಾಡಿದ 
ವಿಚಾರ. 


ಅರಸರ ವಂಶಾವಳಿಯನ್ನು ಹೇಳುತ್ತಾ ಪ್ರಶಂಸಿ 
ಸುತ್ತಾ ವಂಶದ ಚಂದ್ರನು ಷೋಡಶ ಮಹಾದಾನಗಳನ್ನು 
ಒಂದೊಂದಾಗಿ ಮಾಡುತ್ತಾ i ಬಿಟ್ಟುಬಿಡುತ್ತಾ ನೆ. 


ವ್‌ 
ಫಿ ನಿ ಡೆ 
ಯಾವುದೇ ಹಿಂಜರಿಕೆಯಿಲ್ಲದೆ ದಾನ ನತು ತ್ತಾನೆ ಎ We 
ಎರಾ ಧ್‌ 
ಲ್ಥು ತ್ತ್ವ 


ಮೈಸೂರಿನ ಜಗನ್ಮೋಹನ ಬಂಗಲೆಯಲ್ಲಿ ಹಿತ್ತಾಳೆ 
ತಗಡಿನ ಮೇಲೆ ಕೆತ್ತಿ ಇಟ್ಟಿರುವ ವಂಶಾಂಬುಜ”! 
ಮೈಸೂರರಸರು ಮುಮ್ಮಡಿ piel ಭಷ ರು 
ತುಲನೆ ರುಷ, ಹಿರಣ್ಯಗರ್ಭ, ಗೋಸಹಸ್ತ್ರ ವಸುಂಧರಾ 
ಗ್ರಹಾರಾದ್ಯನೇಕ ಮಹಾದಾನ ವಿತರಣ” ಎಂದ 
ಟಿ. ನರಸೀಪುರದ ಮತ್ತೊಂದು ಶಾಸನ 
ಮೈಸೂರರಸರ ವಂಶಾವಳಿಯನ್ನು ಸವಿಸ್ತಾರವಾಗಿ 
ಬಣ್ಣಿಸಿ ಅರಸು ಚಿಕ್ಕದೇವೇಂದ್ರನು ಹದಿನಾರು ಮಹಾ 
ಎನಗಳನ್ನು ಮಾಡಿದ್ದನು ಎಂದು ಹೇಳುತ್ತದೆ (ಈ 
ಶಾಸನದಲ್ಲಿ ಕಾಲ ಮತ್ತು ಸ್ಥಳದ ಉಲ್ಲೇಖವಿಲ್ಲ). 


ವರ್ಣಿಸಿದೆ. cK 


20 EC VL, ಪಾಂಡವಪುರ ೨೧೫ 

21 ECvV,ಮೆ ಸೂರು ೨೬ 

22 ECV, ಟಿ. ನರಸೀಪುರ ೧೪ 

23 EC V, ಕೃಷ್ಣರಾಜನಗರ ೧೧೭, ಕ್ರಿ.ಶ. ೧೭೪೧ 
24 EC V, ಟಿ. ನರಸೀಪುರ ೧೧೬ 


25 EC V. ಯೃಸೂರು ೧೦೪, ಕ್ರಿ.ಶ. ೧೬೬೭ 


ಕೃಷ್ಣರಾಜನಗರದ ಒಂದು ಶಾಸನ» ಚಾರ: 

ಕಾರಿ ನಂಜರಾಜ (ಅರಸು ಕೃಷ್ಣರಾಜ, ಮೈ ಸೂರು) ಶ 
ಶ್ರಾವಣ, ಹ! 
ಕ್ಷತ್ರ (ಕ್ರಿ.ಶ. ೧೭೪೧ 
ಒಂದು ಗ್ರಾಮದಾನ 
ದಲ್ಲಿ ನಂಜರಾಜನ ವಂಶಾವಳಿಯನ್ನು 


ಹೇಳುತ್ತಾ ಹ ತನ್ನ ಅರಸನಿಂದ ಅಪ್ಪಣೆ 
ಪಡೆದು ಹದಿನಾರು ಮಹಾದಾನಗಳನ್ನು ಅಂದರೆ (೧೮ 


ಲ 
ಸಿರಾನಜನಕನಕಜಂ ಧೇನುಯುಗ್ಮಂ 


ಭೂಸುರೇಖ್ಕೊಯದನುಮತಿ ವಶಾನ್ನ 


ಮತ್ಸ್ಯ ಪ್ರರಾಣದೆಲ್ಲಿ ಹೇಳಿರುವಂತೆ ಹದಿನಾರು 
ವಂಹಾದಾನಗಳನ್ನು ಉಲ್ಲ ಬಿಸಿ 


ಟಿ. ನರಸೀಪುರದ ಶಾಸನಮೊಂದು ವಿಜಯ 
ರಘುನಾಥ ಸೇತುಪತಿ ರೌತ್ಮ್ತದೇವ ರಾಮನಾಡು ದೊರೆ 
ಯನ್ನು ಪ್ರಶಂಸಿಸುತ್ತಾ ಹದಿನಾರು ಮಹಾದಾನಗಳನ್ನು 
ತುಲಾಪುರುಷ ಮುಂತಾದ ದಾನಗಳನ್ನು ಮಾಡಿದವನೆಂದು 
ಹೊಗಳುತ್ತದೆ. ಇದೇ ಟಿ. ನರಸೀಪುರದ ಮತ್ತೊಂದು 
ಶಾಸನ ಇದೇ ದೊರೆಯನ್ನು ಹೊಗಳುತ್ತಾ ಹಿರಣ್ಯಗರ್ಭ 
ದಾನವನ್ನು ಮಾಡಿದವನು ಎಂದು ಪ್ರಶಂಸಿಸುತ್ತದೆ. 


ಮೈಸೂರಿನ ತಾಮ್ರ ಶಾಸನವೊಂದಂ2 ಧನ್ನೋಜಿ 
ಯೆಂಬ ಬ್ರಾಹ್ಮಣ ವ್ಯಾಪಾರೆಯೊಬ್ಬನು ಗುಜರಾತಿನಿಂದ 
ಬಂದು ದೊರೆಯ ಪ್ರೀತಿಯನ್ನು ಸಂಪಾದಿಸಿ ಅನೇಕ 
ದಾನಗಳನ್ನು ಮಾಡುತ್ತಾನೆ. ಪ್ರಸ್ತುತ ಶಾಸನದಲ್ಲಿ 


ಕನ್ನಂಬಾಡಿ ಸ್ಮ ಸ್ಥಳದಲ್ಲಿರುವ ಹೊಸಕೋಟೆ ಎಂಬ ಗ್ರೂಮು 


ಇತಿಹಾಸ ದರ್ಶನ 


ವನ್ನು ಆಗ್ರಹಾರವನ್ನಾಗಿ ಮಾಡಿ ಅನೇಕ ಬ್ರಾಹ್ಮಣರಿಗೆ 
ದಾನ ಮಾಡುತ್ತಾನೆ. ದನ್ನೋಜಿ ಮಾಡಿದ ಅನೇಕ ದಾನ 
ಗಳನ್ನು ಪ್ರಶಂಸಿಸುತ್ತಾ ದನ್ನೋಜಿಯು ಮಹಾದಾನ 
ವಾದ ತುಲಾಭಾರ ದಾನವನ್ನು ಮಾಡುವುದಕ್ಕಾಗಿ ತಕ್ಕಡಿ 
ಯನ್ನು ಹತ್ತಿದವನು ಎಂದು ಪ್ರಶಂಸಿಸುತ್ತದೆ. 

ನಮಗೆ ಹತ್ತೊಂಬತ್ತನೆಯ 


ಶತಮಾನದವರೆಗೂ ಮುಹಾದಾ ನಗಳ ಆಚರಣೆಯ ಬಗ್ಗೆ 


ಶಾಸನಗಳಲ್ಲಿ ಮಾಹಿತಿ ಸಿಗುತ್ತದೆ.ವಿ.ಆರ್‌. ರಾಮಚಂದ್ರ 
ದೀಕ್ಷಿತರು ತಮ್ಮ ಮತ್ಸ್ಯಪುರಾಣ ಒಂದು ಅಭ್ಯಾಸ 


ಎಂಬ ಇಂಗ್ಲೀಷ್‌ ಭಾಷೆಯ ಪುಸ್ತಕದಲ್ಲಿ ಮಹಃದಾನಗಳ 
ಆಚರಣೆಯ ಬಗ್ಗೆ ಮಹಾದಾನಗಳನ್ನು ಇತ್ತೀಚಿನವರೆಗೂ 
ರಾಜ ಮಹಾರಾಜರುಗಳು ಆಚರಿಸಂತ್ತಾ ಬಂದಿದ್ದಾರೆ 
ಎಂದು ಹೇಳುತ್ತಾ ಇಪ್ಪತ್ತನೆಯ ಶತಮಾನದ ಆದಿಭಾಗದ 
ವರೆಗೂ ತಿರುವನಂತಪುರದ ಹಿಂದೂ ರಾಜರು ಆಚರಿ 
ಸುತ್ತಾ ಬಂದಿದ್ದಾರೆ ಎಂದು ಹೇಳುತ್ತಾರೆ. 


ಈಗ ಮುಖ್ಯವಾಗಿ ರಾಜಮನೆತನಗಳನ್ನು 
ವಿಂಗಡಿಸಿಕೊಂಡು ಶಾಸನಾಧಾರ ಮಹಾದಾನಗಳ ಆಚರಣೆ 
ಯನ್ನು ವಿವೇಚಿಸೋಣ. ನಮ್ಮ ಅಭ್ಯಾಸ ಪ್ರದೇಶದ 
ಪರಿಮಿತಿಯಲ್ಲಿ ಮೊದಲಿಗೆ ಆಳಿದವರು ಗಂಗರು ಅನೇಕ 
ಬಗೆಯ ದಾನಗಳ ಎಚಾರವಿದ್ದರೂ ಎಲ್ಲಿಯೂ ಮಹಾ 
ಎನಗಳ ಉಲ್ಲೇಖವಿಲ್ಲ. ನಂತರ ಹೊಯ್ಸಳರು ಎಂದ 

ಹತ್ತನೆಯ ಶತವಕಾನದಿಂದ ಹದಿನಾಲ್ಕನೆಯ ಶತಮಾನದ 
ವರೆಗೆ ಆಳಿದ್ದರೂ ಸಹ ಅವರ ಯಾವುದೇ ಶಾಸನ 
ಗಳಲ್ಲಿಯೂ ಮಹಾದಾನಗಳ ಉಲ್ಲೇಖವಿಲ್ಲ. ಇದಕ್ಕೆ 
ಮುಖ್ಯ ಕಾರಣ ಈ ವಂಶದ ಅನೇಕ ದೊರೆಗಳು ಹಾಗೂ 
ರಾಣಿಯರು ಜೆ ೈನ ಮತಾವಲಂಬಿಗಳಾಗಿದ್ದು ದೂ ಹಾಗೂ 
ಜೈನ ಮತದ ಪ್ರಭಾವಕೊ ಳೆಗಾಗಿದ್ದವರೂ ವೆ ೈದಿಕ 
ಸ 


pe 

ಜು 

ಧರ್ಮದ ಷೋಡಶ ಮಹಾದಾನಗಳು ಅಷ್ಟು ಲ ಪ್ರಭಾವ 
ಬಿ 


ಆದರೆ ಮಹಾದಾನಗಳು ಇದೇ ಕಾಲದಲ್ಲಿ ಆಚರಣೆ 


ವುದಕ್ಕೆ ಕೆಲವು ಉದಾಹರಣೆಗಳನು 


ಇತಿಹಾಸ ದರ್ಶನ 


ಅವಲಂಬಿಸಿದ ದೊರೆಗಳಿದ್ದ ರೂ ವೈದಿಕ 


ನಮ್ಮ ಸೀಮಿತ ಪ್ರದೇಶದಲ್ಲಿ ವಿಜಯನಗರದ 
ರಸರ ಕಾಲದಲ್ಲಿ ವಿಪುಲವಾಗಿ ಷೋಡಶ ಮಹಾದಾನಗಳ 
ಉಲ್ಲೇಖ ಬರುತ್ತದೆ. ವಿಜಯನಗರದ ಪ್ರಾರಂಭ 
ಕಾಲವಿಂದ ಅವನತಿಯ ಕಾಲದವರೆಗೂ ಪ್ರತಿಯೊಬ್ಬ 
ರಾಜನೂ ಮಹಾದಾನಗಳನ್ನು ಮಾಡಿದ ಉಲ್ಲೇಖ 
ಶಾಸನಗಳಲ್ಲಿ ದೊರಕುತ್ತದೆ. ವೈದಿಕಧರ್ಮದ ರಕ್ಷಣೆ 
ಗಾಗಿಯೇ ತಲೆ ಎತ್ತಿದ ರಾಜ್ಯವಾದುದರಿಂದ ದಾನ, 
ಇತರ ವೈದಿಕ ಧರ್ಮಾನು 


ಲೇ: ಜಾವ 


ಚಾರಗಳು ರಾಜಕೀಯವಾಗಿ ಅನ ಶೃವಾಗಿದ್ದಿ ರಬಹುದು. 


ಜಾ ಇದ್ದಿ, ಎಎ. 
ಮಹಾದಾನಗಳು ರಿತ್ತಿ 


ಜಯನಗರದೆರಸರು ಮಹಾದಾನಗಳನ್ನು 
ಆಗಾಗ್ಗೆ ಮಾಡುತ್ತಿದ್ದರು, ಅವರ ಶಾಸನಗಳಲ್ಲೆ ಹೇಳಿರು 
ವಂತೆ ಚಿನ್ನವನ್ನು ದಾನ ಮಾಡುವುದು ಅವರಿಗೆ ಮಕ ಳು 
ಮಣ್ಣಿನಲ್ಲಿ ಆಡಿದಂತೆ ಎಂಬ ಮಾತು ನಿಜವಿರಲೂ 
ಬಹುದು, ಏಕೆಂದರೆ ಹೀಗೆ ದಾನ ಮಾಡಲಾ ಸಾಮ್ರಾಜ್ಯವು 
ಖಂಡಿತವಾಗಿಯೂ ಸಂಪತ್ಸರಿತವಾಗಿರಬೇಕು. ಇದು 
ಸಮೃದ್ಧಿಯ ಪ್ರತೀಕ. 


ವಿಜಯನಗರದ ಸಾಮ್ರಾಜ್ಯವು ಸ್ಥಾ ಪನೆಯಾದಾಗಿ 


ನಿಂದಲೂ, ಸಾಮ್ರಾಜ್ಯದ ಮೇಲೆ ಮುಸಲ್ಮಾನರು ಧಾಳಿ 
ಮಾಡಾತ್ತಲೆ ಇದ್ದರು. ಸಾಮ್ರಾಜ್ಯವನ್ನು ನಾಶ ಮಾಡ 


ಬೇಕೆಂದು. ಭಲದಿಂದ ಪೈ ಶ್ರ ಯತ್ಲಿಸುತಿದ್ದರು. ಇಂತಹ 
ಸನ್ನಿವೇಶದಿಂದಾಗಿ, ಮಾನಸಿಕವಾಗಿ ನೆಮ್ಮದಿ ಪಡೆಯುವು 
ದಕ್ಕಾಗಿ, ಷೋಡಶ ಮಹಾದಾನಗಳನ್ನು ಮಾಡುವುದರಿಂದ 
ಪುರಾಣಗಳಲ್ಲಿ ಹೇಳಿರುವಂತೆ ತನ್ನ ಮತ್ತು ತನ್ನ ರಾಜ್ಯದ 
ಮೇಲೆ ಎರಗಬಹುದಾದ ಪೀಡಾ ಪರಿಹಾರವಾಗುವುದೆಂಬ 
ನೆಂಬಿಕೆಯಿಂದ ಮಹಾದಾನಗಳನ್ನು ಆಗ್ಲಿಂದಾಗ್ಗೆ ಮಾಡು 
ತ್ತಿದ್ದಿರಬಹುದು. 


ವೈದಿಕ ಧರ್ಮದ ಪ್ರಭಾವ ರಾಜರ ಮೇಲೆ 
ಹೆಚ್ಚಾಗಿರಬಹುದು. ವೈದಿಕರಾದ ವೇದಶಾಸ್ತ್ರ ಪಾರಂಗತ 
ರಾದ ಪುರೋಹಿತ ಪಂಗಡಕ್ಕೆ ಸೇರಿದ ಬ್ರಾಹ್ಮಣರು 
ರಾಜಕೀಯವಾಗಿ ಹಾಗೂ ಸಾಮುಜಿಕವಾಗಿ ಹೆಚ್ಚು 


ಪ್ರಭಾವಶಾಲಿಗಳಾಗಿದ್ದು, ರಾಜ್ಯಕ್ಕೆ ಹುಗೂ ರಾಜ್ಯಾಡಳಿ 


ಬೇಕಾಗಿದ್ದಿರಬಹುದು. ಇಂತಹ ಬ್ರಾಹ್ಮಣರ ಮನ 
ಸ್ಲಂತೋಷ ಪಡಿಸುವುದಕಾ ಗಿಯೂ ಮಹಾದಾನಗಳ 
೧೧೭ 


ನೆಪದಲ್ಲಿ ಅವರನ್ನು ಸಂತೋಷಷಪಡಿಸುತಿದ್ದಿರಬಹುದಂ. 
ವಿಜಯನಗರದರಸರು ಮಾಡಿರುವ ಗ್ರಾಮದಾನಗಳ 
ಸಂಖ್ಯೆಯನ್ನು ನೋಡಿದಾಗ ಈ ಅಭಿಪ್ರಾಯ ಬರುವುದು. 
ಸಾಮಾಜಿಕವಾಗಿ ತಾವು ಸಂಪ್ರದಾಯಸ್ಥರು ಹಾಗೂ 
ವೈದಿಕ ಧರ್ಮ ಸಂರಕ್ಷಕರು ಎಂಬ ಅಭಿಪ್ರಾಯವನ್ನು 
ಮೂಡಿಸುವುದಕ್ಕಾಗಿಯೂ ಇರಬಹುದು. 


ವಿಜಯನಗರದ ದಾನ ಶಾಸನಗಳಲ್ಲಿ ಕೃಷ್ಣದೇವ 
ರಾಯ ಪದೇ ಪದೇ ತುಲಾ ಪ್ರರುಷದಾನವನ್ನು ಮಾಡು 
ತ್ತಿದ್ದ ಎಂಬ ಪ್ರಶಂಸೆ ಬರುತ್ತದೆ. ಈ ಮಾತಿಗೆ ಪೂರಕ 
ವಾಗಿ ನಮಗೆ ಹಂಪಿಯಲ್ಲಿ ತುಲಾಭಾರ ಮಂಟಪವಿದ್ದು 
ಇಲ್ಲಿ ಕೃಷ್ಣದೇವರಾಯನು ಪ್ರತಿ ವರ್ಷ ಚಿನ್ನದಲ್ಲಿ 
ತುಲಾಭಾರ ಪಕಾಡಿಕೊಂಡು ಆ ಚಿನ್ನವನ್ನು ದಾನ 


ಮಾಡುತ್ತಿದ್ದನು ಎನ್ನುವ ಪ್ರತೀತಿಯಿದೆ. ಇದರಿಂದ 
ವ್ಯ 


ದ್ಧ ಲು 

ತುಲಾಪುರುಷದಾನ ವಣಾಡುತ್ತಿದ್ದನು ಎನ್ನುವುದಕ್ಕೆ 
ಕ ಎ ಗಾರೆ 
ಆಧಾರ ಸಿಗುತ್ತದೆ 

ಶಾಸನಗಳಲ್ಲಿ ಉಲ್ಲೀಖಿತದಾಗಿರಂದ. ಮಹಾ 

ಚಾಮ: ತ ಗ ಷ್‌ ಇಸ ಇರೆ ತೆ 

ದಾನಗಳೆಲ್ಲಾ ಮಶ್ಸ್ಯಪ್ರರಾಣದಲ್ಲಿ ಹೇಳಿರುವಂತೆಯೆ 

ವಾರ, ತಿಥಿ, ನಕ್ಷತ್ರಗಳನ್ನು ಅನುಸರಿಸಿ ಮಾಡಿದ್ದಾರೆ. 


ಮತ್ಸ್ಯಪ್ರರಾಣದ ಅಧ್ಯಾಯ ೨೪ ಶ್ಲೋಕ ೧೯ ರಿಂದ 
೨೩ ರವರೆಗೆ ಶಾಸ್ಟ್ರೋಕ್ತವಾದ ಕಾಲ ದೇಶಗಳನ್ನು ಹೀಗೆ 
ಹೇಳಿದೆ. ಉತ್ತರಾಯಣ, ದಕ್ಷಿಣಾಯನ, ವಿಷುವತ್ಪುಣ್ಕ 
ಕಾಲಗಳು, ವೃತಿಪಾತ, ಯಾಗಾದಿ, ಚಂದ್ರ, ಸೂರ್ಯ 
ಗ್ರಹಣಗಳು, ಸಂಕ್ರಮಣ ಚತುರ್ದಶಿ, ಅಷ್ಟವಿಂ, 
ಹುಣ್ಣಿಮೆ ಪರ್ವದಿನಗಳು ದ್ವಾದಶಿ ಅಷ್ಟಕಾಶ್ರಾದ್ದ ದಿನ 
ಗಳು ಇವೇ ಮೊದಲಾದ ಸಮಯಗಳು ಪ್ರಶಸ್ತ. ಪುಣ್ಯ 
ತೀರ್ಥಗಳು, ದೇವಸ್ಥಾನ, ಬಾವಿಯ ತೀರ, ತೋಟ, 
ನದೀ ತೀರ ಅಥವಾ ಮನೋಹರವಾದ ಕೆರೆಯ ದಡ. 


ಮಹಾದಾನಗಳನ್ನು ವೇದಶಾಸ್ತ್ರ ಪಾರಂಗತರಾದ 
ಸತ್ಪಾತ್ರರಾದ ಬ್ರಾಹ್ಮಣರಿಗೆ ಕೊಡಬೇಕು ಎಂಬ 
ಮಾತನ್ನು ಸಹ ಅಕ್ಷರಶಃ ಪಾಲಿಸಿಕೊಂಡು ಬಂದಿದ್ದಾರೆ: 
ಈ ಮಾತು ದಾನ ಸ್ವಿಕಾರ ವಾಡುವವನ ಬಣ್ಣನೆ ಮತ್ತು 
ಪ್ರಶಂಸೆಯಿಂದ ಖಚಿತವಾಗುತ್ತದೆ. ದಾನ ಸ್ವೀಕಾರ 
ಮಾಡುವನನ್ನು ದಾನಿಗಿಂತ ಹೆಚ್ಚಾಗಿ ಪ್ರಶಂಸಿದ್ದಾರೆ 
ಎಂಬುದು ಉಲ್ಲೇಖಾರ್ಹ. 


೧೧೮ 


ಶಾಸನಗಳ ಆಧಾರದ ಮೇಲೆ ಹೇಳಬೇಕಾದರೆ 
ಷೋಡಶ ಮಹಾದಾನಗಳನ್ನು ಸವಕ್ರಾಟರು ಹಾಗೂ 
ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಪ್ರಬಲರಾಗಿದ್ದ 
ವರು ವರಾತ್ರ ಆಚರಿಸುತ್ತಿದ್ದರು ಎಂದು ಹೇಳಬಹುದು. 

ಆದರೆ ಮಹಾದಾನಗಳಲ್ಲಿ ಚಿನ್ನವೇ ದಾನದ 
ಪ್ರಧಾನವಾದುದರಿಂದ ಹಾಗೂ ಚಿನ್ನದ ದಾನವು ಚರಾಸ್ತಿ 
(Moveable) ಯಾದುದರಿಂದ ದಾನದ ದಾಖಲೆಯನ್ನು 
(00೦86) ಶಾಸನಗಳ ರೂಪದಲ್ಲಿ ನಿರ್ಮಿಸುವ ಅಗೆತ್ಮತೆ 
ಯುಂಟಾಗುತ್ತಿರಲಿಲ್ಲ. ಮಹಾದಾನಗಳಿಗೆ ಪೂರಕವಾಗಿ 
ಗ್ರಾಮದಾನವನ್ನಾಗಲಿ, ಭೂದಾನವನ್ನಾಗಲಿ 
ಸಾವರಾನ್ಯನು ಮಾಡಲು ಸಾಧ್ಯವಿಲ್ಲದಿರುವರಿಂದ ಇಂತಹ 
ದಾಖಲೆಗಳ (ಶಾಸನಗಳ ರೂಪದಲ್ಲಿ) ನಿರ್ಮಾಣವಾಗಿಲ್ಲ 
ಹಾಗೂ ನಮಗೆ ಮಾಹಿತಿ ಸಿಗುವ ಸಾದ್ಯತೆಗಳಿಲ್ಲ, 


ಸಾವಾಜಿಕ, ಆರ್ಥಿಕ ವಂತ್ತು ರಾಜಕೀಯವಾಗಿ 
ಪ್ರಬಲರಾಗಿದ್ದವರು. ಮತ್ತಾ ವರ್ತಕರು ಮಹಾದಾನ 
ಗಳನ್ನು ವಕಾಡಿದ ಉಲ್ಲೇಖಗಳು ಸಿಗುವುದಿಲ್ಲ. ಆದರೆ 
ಮೈಸೂರಿನ ತಾಪ್ರಾಶಾಸನದ ವಿವರಣೆಯಂತೆ ದನ್ನೋಜಿ 
ಯೆಂಬ ವ್ಯಾಪಾರಿಯು ಮಹಾದಾನವಾದ ತುಲಾಪುರುಷ 
ದಾನವನ್ನು ವಕಾಡಿರುವ ವಿವರವನ್ನು ಈ ಮೊದಲೇ 
ಹೇಳಿದ್ದೇನೆ. 


ಹೀಗೆ ಧನಿಕರ. ವರ್ತಕರು, ಅಧಿಕಾರಿಗಳು 
ಮಹಾದಾನಗಳನ್ನು ಬಹು ಪ್ರರಾಕನ ಕಾಲದಿಂದಲೂ 
ವಕಾಡುತ್ತಾ ಬಂದಿರಬಹುದು, ಆದರೆ ಸಾಮಾಜಿಕ, 
ಆರ್ಥಿಕ ಹಾಗೂ ರಾಜಕೀಯ ಬದಲಾವಣೆಗಳಾಗುತ್ತಾ 
ಜನರಿಗೆ ದಾನ ವಿಚಾರದಲ್ಲಿ ನಂಬುಗೆಯಿದ್ದರೂ ಸಹ 
ಆಚರಣೆ ಕಡಿವೆಯಕಾಗಿರಬಹಂದು. ರಾಜ, ಮಹಾರಾಜರು 
ಗಳು ಕಣ್ಮರೆಯಕಾದಂತೆ ಮಹಾದಾನ ಪದ್ಧತಿಯೂ ಸಹ 
ಸವಕಾಜದಿಂದ ಕಣ್ಮರೆಯಾಗಿದೆ. ಮಹಾದಾನಗಳಲ್ಲಿ 


ಒಂದಾದ ತುಲಾಪುರುಷ ದಾನ ತನ್ನದೇ ಆದ ರೂಪದಲ್ಲಿ 


ಉಳಿದು ಬಂದಿದೆ. ರಾಜಕೀಯ ಪುಡಾರಿಗಳು ತಮ್ಮ 
ಅಭಿವರಾನಿಗಳಿಂದ ತುಲಾಭಾರವನ್ನು ಮಾಡಿಸಿಕೊಂಡು 
ತಾವೇ ಸ್ವೀಕಾರ ಪರಾಡುವಂತಹ ವಿಚಿತ್ರ ಪದ್ದತಿಯು 
ಧಾರ್ಮಿಕ ಹಿನ್ನಲೆಯಲ್ಲಿ ಆಧುನಿಕವಾಗಿ ಹುಟ್ಟಿ 


ಇತಿಹಾಸ ದರ್ಶನ 


ಜನಸಾಮಾನ್ಯರಲ್ಲಿ ತುಲಾಪುರುಷ ದಾನವು ತನ್ನದೇ ಬೆಲ್ಲ ಹಾಗೂ ಧಾನ್ಯಗಳನ್ನು ದೇವಸ್ಥಾ ನಗಳಿಗೂ ಸಂಸ್ಥೆ 


ಅರಿ ಅವಲ 


ಆದ ರೀತಿಯಲ್ಲಿ ಪರಿವರ್ತನೆ ಹೊಂದಿ ಉಳಿದಂಕೊಂಡು ಗಳಿಗೂ ಕೊಡುವುದು 'ಈಗಲೂ ರೂಢಿಯಲ್ಲಿ ಉಳಿದು 
ಬಂದಿದೆ. ಚಿನ್ನವನ್ನು ತನ್ನ ತೂಕಕ್ಕೆ ಸರಿಯಾಗಿ ಕೊಡು ಬಂದಿದೆ. 
ವುದು ಅಸಾಧ್ಯವಾದುದರಿಂದ ತಮ್ಮ ತೂಕಕ್ಕೆ ಸರಿಯಾಗಿ 


ಆಧಾರಿತ ಗ್ರಂಥೆಗಳೆ 


OE ಜಂತ ಣ್‌ ad oe, ಸ ಜಟ] 
ಮೂರ್ತಿ : ಸಂಶೋಧನ ತೆರಂಗ-೨, ಬೆಂಗಳೊರು ವಿ ವಿಶ್ವ ವಿದ್ಯಾ ಲಯ. ಬೆಂಗಳೊರು 


ನ ನಾನಾ; ೧೯೭೦, 

ವಿ. ಆರ್‌. ರಾಮಚಂದ್ರ ದೀಕ್ಷಿತರ : The Matsya Purana A Suudy: ಮದ್ರಾಸ್‌ ವಿಶ್ವ ವಿದ್ಯಾ ಲಯ, ೧೯೩೫. 

ಶ್ರೀ ಮತ್ಸ್ಯ ಪುರಾಣ (ಕನ್ನಡ ಅನುವಾದ ಸಹಿತ) ಸಂಪುಟ-೭ : ಅನುವಾದ ವಾಜಪೇಯಿ ಶ್ರೀ "ರಂಗಾಚಾರ್‌, ಶ್ರೀ ಜಯಚಾವಾ 

ರಾಜೇಂದ್ರ ಗ್ರಂಥಮಾಲಾ ಸಂಖ್ಯಾ-೩೩, ೧೯೪೨೫ 

ಶ್ರೀ ಲಿಂಗ ಪುರಾಣ ಭಾಗ ೨ : ಅನುವಾದಕರು, A Board of Scholars, Pub : Mothilal Banarasidas, Delhi 

ಶ್ರೀ ಲಿಂಗ ಮಹಾಪುರಾಣ, ಉತ್ತರಭಾಗ ಸಂಪುಟ ೬, ಸಂಸ್ಕ. ತೆ ಮೂಲ ಕನ್ನಡದಲ್ಲಿ ಅರ್ಥಾನುವಿವರಣೆಯೊಡನೆ, ಅನುವಾದಕರು : 
ಆಸ್ಥಾ ನ ವಿದ್ವಾನ್‌, ಎಡತೊರೆ ಚೆಂದ್ರ ಅವಾಗ ಸ್ರ ಜಯಚಾಮರಾಜೇಂದ್ರ ಗ್ರಂಥಮಾಲಾ, ಮೆ ಸೂರು, 
ಬೆಂಗಳೂರು ಪೆ ಪ್ರೆಸ್‌ ಬ್ರಾಂಚ್‌, ೧೯೪೭ 

ಬಿ. ಆರ್‌. ಹಿರೇಮಠ : ಶಾಸನಗಳಲ್ಲಿ ಕರ್ನಾಟಕದ ವರ್ತ! ಕರು, ಪ್ರಸಾರಾಂಗ, ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ, ೧೯೮೬. 


“ಎಫಿಗ್ರಾಫಿಯಾ ಕರ್ನಾಟಿಕ' ಸಂಪುಟಗಳು, ಕನ್ನಡ ಅಧ್ಯಯನ ಸಂಸ್ಥೆ » ಮೈಸೂರು 


ಇತಿಹಾಸೆ ದರ್ಶನ ೧೧೯ 


